ಕರ್ನಾಟಕ ವಿಧಾನ ಪರಿಷತ್ತು 


[ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 832 (842) 
ಸದಸ್ಯರ ಹೆಸರು | , | ಶ್ರೀ ಎನ್‌.ರವಿಕುಮಾರ್‌(ವಿಧಾನ 
| ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


20/09/2024 - 


ಜೆ.ಓ.ಸಿ ನೌಕರರನ್ನು ಸರ್ಕಾರದ ವಿವಿಧ 
ಇಲಾಖೆಗಳಲ್ಲಿ ವಿಲೀನಗೊಳಿಸಲು 


'| ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; 


ಉತ್ತರಿಸಬೇಕಾದ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 
ಕ್ರಸಂ ಪ್ರಶ್ನೆ ಉತ್ತರ : 
ರ 4 | 
05 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದ | ಕರ್ನಾಟಕ ಅರೆಕಾಲಿಕ ವೃತ್ತಿ ಆಧಾರಿತ ಕೋರ್ಸುಗಳ ನೌಕರರನ್ನು 


ವಿಲೀನಗೊಳಿಸುವ ಅಧಿನಿಯಮ 201ರನ್ವಯ 
ದಿನಾಂಕೆ:೦6.4.201ರ ನಿಯಮ 3(1(ಎ)ರಂತೆ ಯಾವುದೇ ಸೇವಾ 
ಭಂಗವಿಲ್ಲದೇ ನಿರಂತರವಾಗಿ ಕನಿಷ್ಠ 05 ವರ್ಷ ಸೇವೆ 
ಸಲ್ಲಿಸಿದವರನ್ನು ಮಾತ್ರ ವಿಲೀನಕ್ಕೆ ಪರಿಗಣಿಸಲಾಗಿದ್ದು, ೦5 
ವರ್ಷಗಳಿಗಿಂತ ಕಡಿಮೆ ಸೇವೆ ಸಲ್ಲಿಸಿದವರನ್ನು ವಿಲೀನ 
ವಿಧೇಯಕದನ್ವಯ ವಿಲೀನಗೊಳಿಸಲು ಅವಕಾಶವಿರುವುದಿಲ್ಲ. ' 


ಸಮಯದಲ್ಲಿ ಯಾವ ಯಾವ 


ಅಂಶಗಳನ್ನು ಪರಿಗಣಿಸಲಾಗುತ್ತದೆ; 


- | ವಿಲೀನಕ್ಕೆ ಪರಿಗಣಿಸಲಾಗಿದೆ. 


ಆ) .|05 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದ 
| |ಜೆಓಸಿ ನೌಕರರನ್ನು ಯಾವಾಗ ಉದ್ಭವಿಸುವುದಿಲ್ಲ. 

ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 

ವಿಲೀನಗೊಳಿಸಲಾಗುವುದು; 
'ಇ) |ಜಿಓ.ಸಿ ನೌಕರರನ್ನು ವಿಲೀನಗೊಳಿಸುವ | ಕರ್ನಾಟಕ ಅರೆಕಾಲಿಕ ವೃತ್ತಿ ಆಧಾರಿತ ಕೋರ್ಸುಗಳ ನೌಕರರನ್ನು. 


ವಿಲೀನಗೊಳಿಸುವ ಅಧಿನಿಯಮ 201ರನ್ವಯ 


'ದಿನಾಂಕೆ.06.4.201ರ ನಿಯಮ 3()(ಎ)ರೆಂತೆ ಯಾವುದೇ ಸೇವಾ 


ಭಂಗವಿಲ್ಲದೇ ನಿರಂತರವಾಗಿ 05 ವರ್ಷ ಸೇವೆ ಸಲ್ಲಿಸಿದವರನ್ನು |. 
ವಿಲೀನಗೊಳ್ಳಲಿರುವ ಹುದ್ದೆಗೆ 


ನಿಗದಿಪಡಿಸಲಾದ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತದೆ. 


[ಈ ಈ ಹಿಂದೆ ಜೆಓಸಿ ನೌಕರರನ್ನು 
ವಿಲೀನಗೊಳಿಸುವ ಸಮಯದಲ್ಲಿ ೦5 
ವರ್ಷಗಳಿಗಿಂತ ಕಡಿಮೆ ಸೇವೆ ಸಲ್ಲಿಸಿದ 
ನೌಕರರನ್ನು ವಿಲೀನಕ್ಕೆ ಯಾವ 
ನಿಯಮದ ಅನ್ವಯ ಪರಿಗಣಿಸಿರುವುದಿಲ್ಲ? 


ಕರ್ನಾಟಕ ಅರೆಕಾಲಿಕ ವೃತ್ತಿ ಆಧಾರಿತ ಕೋರ್ಸುಗಳ ನೌಕರರನ್ನು 
ವಿಲೀನಗೊಳಿಸುವ ಅಧಿನಿಯಮ 200ರನ್ವಯ 
ದಿನಾಂಕೆ:೦6.4.201ರ ನಿಯಮ 3(1(ಎ)ರಂತೆ ನಿರಂತರವಾಗಿ ೦5 |- 
ವರ್ಷ ಸೇವೆ ಪೂರೈಸದೇ ಇರುವವರನ್ನು ವಿಲೀನಕ್ಕೆ 


ಸಂಖ್ಯೆ: ಇಪಿ 44 ಟಿವಿಇ 2021 


ಪರಿಗಣಿಸಿರುವುದಿಲ್ಲ. 


ಶ್‌ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
. .ಹಾಗೊ ಸಕಾಲ ಸಚಿವರು 


